1 


ಕರ್ನಾಟಕ ವಿಧಾನ ಪರಿಷತ್‌ 


1 ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ 1294 
2 ಸದಸ್ಯರ-ಹೆಸರು ಶ್ರೀ ಅಮರನಾಥ ಪಾಟೀಲ್‌ (ಪದವೀಧರರ ಕ್ಷೇತು 
3 ಉತ್ತರಿಸಬೇಕಾದ ದಿನಾಂಕ 27.02.2018 
4 ಉತ್ತರಿಸುವ ಸಚಿವರು ಮಾನ್ಯ ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು 
ಇಸ ಪ್‌ ಉತ್ತರ 
ಅ | ನೋಂದಾಯಿತ ರೈತರಿಂದ ತೊಗರಿ ಖರೀದಿ 


ಮಿತಿಯನ್ನು 20 ಕಿಂಟಾಲ್‌ದಿಂದ 10 ಕ್ವಿಂಟಾಲ್‌ಗೆ 


ಕಡಿತಗೊಳಿಸಲಾಗಿದೆಯೇ; 
ಮಾಹಿತಿ ನೀಡುವುದು; 


ಕಾರಣಗಳೊಂದಿಗೆ 


ಕೇಂದ್ರ : ಸರ್ಕಾರವು ತೊಗರಿ ಖರೀದಿಗೆ 
ಅನುಮತಿ ನೀಡಿರುವ ತೊಗರಿ ಪ್ರಮಾಣ 26,52,000 
ಕಿಂಟಾಲ್‌ಗಳಲ್ಲಿ ದಿನಾಂಕ:23.02.2018ರ- ಅಂತ್ಯಕ್ಕೆ 
25,05,814.56 ಕ್ಲಿಂಟಚಾಲ್‌ ಪ್ರಮಾಣವನ್ನು 1,90,960 
ರೈತರಿಂದ ಖರೀದಿಸಲಾಗಿದ್ದು, ಇನ್ನೂ 1,24,522 
ನೊಂದಾಯಿತ ರೈತರಿಂದ 1,46.185.44 ಕ್ವಿಂಟಾಲ್‌ 
ಖರೀದಿಸಲು ಬಾಕಿ ಉಳಿದಿರುತ್ತದೆ. . ಬಾಕಿ ಉಳಿಯುವ 
ಪ್ರಮಾಣವನ್ನು ಪ್ರತಿ ರೈತರಿಂದ. 10 ಕ್ವಿಂಟಾಲ್‌ನಂತೆ 
ಖರೀದಿಸಿದ್ದಲ್ಲಿ ಬಾಕಿ ಉಳಿದ 1,24,522 
ನೋಂದಾಯಿತ ರೈತರ ಪೈಕಿ 14,618 ರೈತರಿಂದ ಮಾತ್ರ 
ಖರೀದಿಸಬಹುದಾಗಿದ್ದು, ಇನ್ನೂ 1,09,904 
ನೋಂದಾಯಿತ ರೈತರು ಬಾಕಿ ಉಳಿಯುತ್ತಾರೆ. 


ಕಾರಣ, ನೋಂದಾಯಿತ ತೊಗರಿ ರೈತರ ಹಿತ 
ಕಾಪಾಡುವ ದೃಷ್ಟಿಯಿಂದ ದಿನಾಂಕ:13.02.2018 ರಂದು 
ಹೊರಡಿಸಲಾದ ಸರ್ಕಾರಿ ಆದೇಶದಲ್ಲಿ 
ದಿನಾಂಕ:14.02.2018 ರಿಂದ ಜಾರಿಗೆ ಬರುವಂತೆ ಪ್ರತಿ 
ರೈತರಿಂದ 20 ಕ್ವಿಂಟಾಲ್‌ ಬದಲಾಗಿ 10 ಕ್ವಿಂಟಾಲ್‌ 
ತೊಗರಿ ಖರೀದಿಸಲು ಕ್ರಮ ವಹಿಸಲು 
ಆದೇಶಿಸಲಾಗಿರುತ್ತದೆ. 


ರೈತರು ತೊಗರಿ ಬೆಳೆ 
ಸಂಕಷ್ಟದಲ್ಲಿದ್ದು, ಸರ್ಕಾರ 


ದು ಮಾರಾಟವಾಗದೆ 
ರೈತರ ಸಹಾಯಕ್ಕೆ 


ಬಂದು ಪ್ರತಿ ರೈತರಿಂದ 20 ಕ್ವಿಂಟಾಲ್‌ ಖರೀದಿ 


ಮಾಡಲು ಮುಂದಾಗುವುದೆ 
ತೊಗರಿ ಪ್ರಮಾಣದ 
ನೀಡುವುದು? 


«; ಬಾಕಿ ಇರುವ ರೈತರ 
ಜಿಲ್ಲಾವಾರು ಮಾಹಿತಿ 


-| ಕೆಳಕಂಡಂತಿರುತದೆ. 


ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಖರೀದಿ 
ಪ್ರಮಾಣವನ್ನು 5.00 ಲಕ್ಷ ಮೆ.ಟನ್‌ಗೆ ಹೆಚ್ಚಿಸಲು 
ಕೋರಿರುವ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರದಿಂದ 
ಅಸುಮೋದನೆ ದೊರೆತ ನಂತರ ಪ್ರತಿ ರೈತರಿಂದ 20 
ಕ್ಷಂಟಾಲ್‌ ತೊಗರಿ ಖರೀದಿ ಮಾಡುವ ಬಗ್ಗೆ 
ಸರ್ಕಾರದಿಂದ ಪರಿಶೀಲಿಸಲಾಗುವುದು. ಬಾಕಿ ಇರುವ 


ರೈತರ ತೊಗರಿ ಪ್ರಮಾಣದ ಜಿಲ್ಲಾವಾರು ಮಾಹಿತಿ ಈ 


೨. 


F "ತೊಗರಿ ಖರೀದಿಸಲು 
ಕ್‌ ಜಿಲ್ಲೆಯ ಹೆಸರು ಬಾಕಿ ಇರುವ ರೈತರ 
ಸಂಖ್ಯೆ 

1 1 ಬಾಗಲಕೋಟೆ | 5336 ] 


f _ 
7] [ಚೆಳಗಾವಿ 1137 
3 | ಬಳ್ಳಾರಿ 6 

ಬೀದರ್‌ 8961 
ಕಲಬುರಗಿ+ 
5 | ಕಲಬುರಗಿ ತೊಗರಿ 62704 
ಮಂಡಳಿ 
ಕ ಸಾಷ್ಠ 33ರ 
7 |ರಾಯಚಜೊರು 4466 
87 ವಿಜಯಪುರ 38896 
ಯಾದಗಿರಿ 
9 | ಯಾದಗಿರಿ ತೊಗರಿ 2677 
ಮಂಡಳಿ 
ಒಟ್ಟು 124522 


ಸಂಖ್ಯೆ: ಸಇ 89 ಎಂಆರ್‌ಇ 2018 


SE 


(ಎಸ್‌.ಎಸ್‌. ಮಲ್ಲಿಕಾರ್ಜುನ್‌) 


ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು 


